ಕರ್ನಾಟಿಕ ವಿಧಾನ ಪರಿಷತ್ತು 


01 ಚುಕ್ಕೆಗುರುತಿಲ್ಲದ ಪುಶ್ನೆ ಸಂಖ್ಯೆ : 480 (626) 

02 ಸದಸ್ಯರ ಹೆಸರು : ಶ್ರೀ ಲಹರ್‌ ಸಿಂಗ್‌ ಸಿರೋಯಾ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 

03 ಉತ್ತರಿಸುವ ದಿನಾಂಕೆ : 24.09.2020 

04 ಉತ್ತರಿಸುವ ಸಚಿವರು : ಮಾನ್ಯ ಗೃಹ ಸಚಿವರು 

ಫೆ. ಪ್ರಶ್ನೆ ಉತ್ತರ 

ಸಂ. 

ಅ) ರಾಜ್ಯದಲ್ಲಿ 2020ರ ಜುಲೈ ಅಂತ್ಯಕ್ಕೆ ವೀಸಾ ರಾಜ್ಯದಲ್ಲಿ 2020ರ ಜುಲೈ ಅಂತ್ಯಕ್ಕೆ ವೀಸಾ ಅವಧಿ ಮುಗಿದಿರುವ 
ಅವಧಿ ಮುಗಿದಿರುವ ವಿವಿಧ ದೇಶಗಳ | ವಿವಿಧ ದೇಶಗಳ ವಿದ್ಯಾರ್ಥಿಗಳು ಹಾಗೂ ವಿದೇಶಿಯರು 
ಎಷ್ಟು ವಿದ್ಯಾರ್ಥಿಗಳು ಹಾಗೂ | ಅಕ್ರಮವಾಗಿ ವಾಸವಾಗಿರುವವರ ಬಗ್ಗೆ ಅಂಕಿ-ಅಂಶಗಳನ್ನು 
ವಿದೇಶಿಯರು ಅಕ್ರಮವಾಗಿ ಜಿಲ್ಲಾವಾರು ಈ ಕೆಳಕಂಡಂತಿರುತ್ತದೆ. 
ವಾಸವಾಗಿದ್ದಾರೆ; (ಜಿಲ್ಲಾವಾರು ಮಾಹಿತಿ 
ನೀಡುವುದು ಪ | ಚಲ್ಲೆ/ನಗರ ವಿದ್ಯಾರ್ಥಿ | ವಿದೇಶಿಯರು | 

1. | ತುಮಕೂರು 4 ಎ 

2. | ಕಲಬುರ್ಗಿ 3 ಇ 

3. | ಜಿತುದುರ್ಗ 7 [ ಗನ | 

1 | ಹುಬಳ್ಳಿ-ಧಾರವಾಡ CN ET A 

5, | ಉಡುಪಿ — 2 

6. | ರಾಮನಗರ 2 10 

. |ಉ.ಕ.ಕಾರವಾರ 1 -- 
ಮಂಗಳೂರು ನಗರ 4 | 
ದಾವಣಗೆರೆ 2 
ಬೆಂಗಳೂರು ನಗರ 

ಆ) ವೀಸಾ ಅವಧಿ ಮುಗಿದಿರುವ 
ವಿದ್ಯಾರ್ಥಿಗಳು ಹಾಗೂ ವಿದೇಶಿಯರು 
ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ 
ತೊಡಗಿಸಿಕೊಂಡಿರುವುದು ಸರ್ಕಾರದ -ಬಂದಿದೆ- 
ಗಮನಕ್ಕೆ ಬಂದಿದೆಯೇ; 

ಇ) ಧಾನೂನು ಬಾಹಿರ ಚಟುವಟಿಕೆಗಳಲ್ಲಿ | ವೀಸಾ ಅವಧಿ ಮುಗಿದಿರುವ ವಿದ್ಯಾರ್ಥಿಗಳು ಹಾಗೂ ವಿದೇಶಿಯರು 
ತೊಡಗಿರುವ ಇವರ ವಿರುದ್ದ ಸರ್ಕಾರ | ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವವರ 
ಯಾವ ಕುಮ ಕೈಗೊಂಡಿದೆ; ವಿರುದ್ಧ ವಿದೇಶಿ ಕಾಯ್ದೆಯಡಿಯಲ್ಲಿ (Fಂreiyಗer's A) ಕ್ರಮ 

ತೆಗೆದುಕೊಳ್ಳಲಾಗುತಿದೆ. 

ಪಾ ಅವಧಿ ಮುಗಿದಿದ್ದರೂ ಅಕ್ರಮವಾಗಿ | ವೀಸಾ ಅವಧಿ ಮುಗಿದಿದ್ದರೂ ಅಕ್ರಮವಾಗಿ ರಾಜ್ಯದಲ್ಲಿ 
ರಾಜ್ಯದಲ್ಲಿ ನೆಲೆಸಿರುವ ವಿದೇಶಿಯರನ್ನು | ನೆಲೆಸಿರುವ ವಿದೇಶಿಯರನ್ನು ವಾಪಸ್ಸು ಅವರ ದೇಶಕ್ಕೆ 
ವಾಪಸ್ಸು ಅವರ ದೇಶಕ್ಕೆ ಕಳುಹಿಸಲು | ಕಳುಹಿಸಲು ಕೇ೦ದ್ರ ಸರ್ಕಾರದ ಮಾರ್ಗಸೂಚಿಗಳ ಪುಕಾರ ಕ್ರಮ 
ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ? ಕೈಗೊಳ್ಳಲಾಗುತ್ತಿದೆ ಹಾಗೂ ಎಲ್‌.ಓ.ಸಿ. (Look out Circular) 
(ಪೂರ್ಣ ವಿವರವನ್ನು ನೀಡುವುದು) ಹೊರಡಿಸಲಾಗುತ್ತದೆ. 1 


ಸಂಖ್ಯೆ: ಒಇ 301 ಪಿಎ೦ಎಸ್‌ 2020 


har 
(ಬಸವರಾಜ ಬೊಮ್ಮಾಯಿ) 
ಗೃಹ ಸಚಿವರು 


